ಕರ್ನಾಟಕ ವಿಧಾನ ಪರಿಷತ್ತು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


: 196 
: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 03.03.2020 
: ಸಹಕಾರ ಸಚಿವರು 


ಪಶ್ನೆ 


ಉತ್ತರ 


©] wed 


ಕಾಳು `'ಮೆಣಸಿಗೆ ಆರ್‌.ಎಂ.ಸಿ ವತಿಯಿಂದ 
1.5% ಏಧಿಸುತ್ತಿರುವುದರಿಂದ, 
ಬೆಳೆಹಾನಿ ಹಾಗೂ ಬೆಲೆ ಕುಸಿತದಿಂದ 
ಈಗಾಗಲೇ ಕಂಗೆಟ್ಟಿರುವ ರೈತರು ಮತ್ತಷ್ಟು 
ಸಂಕಷ್ಟಕ್ಕೆ ಸಿಲುಕಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಸೆಸ್‌ 


ಕಾಳು ಮೆಣಸಿಗೆ 1.5% ಸೆಸ್‌ ವಿಧಿಸುತ್ತಿರುವುದು 
ಸರ್ಕಾರದ ಗಮನದಲ್ಲಿದೆ. 


ಸೆಸ್‌ 


ಬಂದಿದಲ್ಲಿ, 
[AY 


ಕೈಬಿಡಲಾಗುವುದೇ; 


ವಧಸುತ್ತರವುದನ್ನಾ 


ಯಾವ'`ಕಾಲಮಿತಿಯೊಳೆಗೆ `ಈ ಕುರಿತು 
ಕ್ರಮ ಕೈಗೊಂಡು, ತೀವ್ರ ಸಂಕಷ್ಟದಲ್ಲಿರುವ 
ರೈತರ ನೆರವಿಗೆ ಧಾವಿಸಲಾಗುವುದು? 


ರಾಜ್ಯದಲ್ಲಿ ಕಾಳುಮೆಣಸು ಒಳೆಗೊಂಡಂತೆ 92 
ಕೃಷಿ  ಉತ್ತನ್ನಗಳನ್ನು ಅಧಿಸೂಚಿತ ಮಾರಾಟ 
ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 


ರಾಜ್ಯದಲ್ಲಿ ಏಕ ಹಂತದ ಮಾರುಕಟ್ಟೆ ಶುಲ್ಕ 
ಆಕರಣೆ ಪದ್ಧತಿ ಜಾರಿಯಲ್ಲಿದ್ದು, ರೈತರಿಂದ 
ಮಾರುಕಟ್ಟೆ ಶುಲ್ಕವನ್ನು ಆಕರಿಸುವುದಿಲ್ಲ. ಅವರ 
ಉತ್ಪನ್ನಗಳನ್ನು ಖರೀದಿಸುವ ಖರೀದಿದಾರರಿಂದ 
ಮೊದಲ ಹಂತದ ವಹಿವಾಟಿಗೆ ಮಾತ್ರ ಮಾರುಕಟ್ಟೆ 


ಶುಲ್ಕವನ್ನು ವಿಧಿಸಲಾಗುವುದು. 


ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ಖರೀದಿದಾರರಿಂದ ಶೇ.15 ರಂತೆ ಮಾರುಕಟ್ಟೆ ಶುಲ್ಕ 
ಆಕರಣೆ ಮಾಡಿ ಮಾರುಕಟ್ಟೆ ನಿಧಿಗೆ ಸಮಿತಿಗಳು 
ಜಮೆ ಮಾಡಿಕೊಳ್ಳುತ್ತವೆ. ಇದರಲ್ಲಿ 0.5 ರಷ್ಟು 
ವಂತಿಗೆಯನ್ನು ಸರ್ಕಾರವು ಸ್ಥಾಪಿಸಿರುವ ಆವರ್ತ 
ನಿಧಿಗೆ ಜಮೆ ಮಾಡುತ್ತಿದ್ದು, ಮಾರುಕಟ್ಟೆಯಲ್ಲಿ 
ಧಾರಣೆ ಕುಸಿತ ಕಂಡ ಸಂದರ್ಭದಲ್ಲಿ ಸರ್ಕಾರವು 
ಬೆಂಬಲ ಬೆಲೆಯನ್ನು ಘೋಷಿಸಿ ರೈತರಿಂದ 
ಉತ್ಪನ್ನಗಳನ್ನು ಖರೀದಿ ಮಾಡಲು ಆವರ್ತ ನಿಧಿ 
ಬಳಕೆಯಾಗುತ್ತದೆ. 

ಈ ನಿಧಿ ರೈತರ ಅನುಕೂಲಕ್ಕಾಗಿ ಹಾಗೂ 
ಅಭಿವೃದ್ಧಿಗಾಗಿ ಬಳಸಲಾಗುತ್ತಿದೆ. 


ಸಂಖ್ಯೆ: ಸಳ 111 ಎಂಆರ್‌ 2020 


ಮ್‌ ಫಿ 5 "Do 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


